ಕರ್ನಾಟಕ ವಿಧಾನ ಪರ೦ಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


ಶ್ರೀಮತಿ ಭಾರತಿ ಶೆಟ್ಟಿ, 
(ನಾಮನಿರ್ದೇಶನ ಹೊಂದಿದವರು) 
225 

02.02.2021 

ಸಹಕಾರ ಸಚಿವರು 


ಪ್ರಶ್ನೆ 


ಉತ್ತರ 


ಸಹಕಾರ ಲೆಕ್ಕಪರಿಶೋಧನೆ ಇಲಾಖೆಯಿಂದ 
ಸರ್ಕಾರಕ್ಕೆ ವಾರ್ಷಿಕವಾಗಿ ಸಿಗುತ್ತಿರುವ 
ಆರ್ಥಿಕ ಹೊರೆ ಎಷ್ಟು; 


ವೇತನೇತರ ಹಾಗೂ ಆಡಳಿತಾತಕ ವೆಚ್ಮಗಳಿಗೆ 


ಸಹಕಾರ 
ಇಲಾಖೆಯಲ್ಲಿ 


ಸಂಘಗಳ ಲೆಕ್ಕಪರಿಶೋಧನಾ 
2019-20ನೇ ಸಾಲಿನಲ್ಲಿ ವೇತನ, 


ಒಟ್ಟು ರೂ.3,643.49/-ಲಕ್ಷಗಳು ವೆಚ್ಚವಾಗಿರುತ್ತದೆ. 


ಆ) 


ಪೈದ್ಯನಾಥನ್‌ ಸಮಿತಿ ವರದಿ ಜಾರಿ ಮುನ್ನ | 
ಸರ್ಕಾರಿ ಇಲಾಖೆಯಿಂದ ಸಂಗ್ರಹವಾಗುತ್ತಿದ್ದ 
ಆಡಿಟ್‌ ಶುಲ್ಕ ಎಷ್ಟು; (ವರ್ಷವಾರು ವಿವ 
ಒದಗಿಸುವುದು) ್ಣ 


ವೈದ್ಯನಾಥನ್‌ ಸಮಿತಿ ವರದಿಯು 2010-11ನೇ 
ಸಾಲಿನಲ್ಲಿ ಜಾರಿಗೆ ಬಂದಿದ್ದು, ಲೆಕ್ಕಪರಿಶೋಧನಾ 
ಇಲಾಖೆಯ 2010-11 ನೇ ಸಾಲಿನ ಪೂರ್ವದ ಮೂರು 
ಸಾಲುಗಳ ಲೆಕ್ಕಪರಿಶೋಧನಾ ಶುಲ್ಕದ 
ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


ಇ) 


ಪ್ರಸ್ತುತವಾಗಿ ಸಹಕಾರ ಲೆಕ್ಕಪರಿಶೋಧನಾ 
ಇಲಾಖೆ ನಿರ್ವಹಿಸುತ್ತಿರುವ ಕಾರ್ಯಗಳಿಗೆ 
ಹೋಲಿಸಿದ್ದಲ್ಲಿ ಇರುವ ಸಿಬ್ಬಂದಿಗಳ ಸಂಖ್ಯೆ 
ಅತೀ ಹೆಚ್ಚಾಗಿಲವೆ; 


ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಇಲಾಖೆ 
ನಿರ್ವಹಿಸುತ್ತಿರುವ ಕಾರ್ಯಗಳಿಗೆ ಹೋಲಿಸಿದ್ದಲ್ಲಿ 
ಸಿಬ್ಬಂದಿಗಳ ಸಂಖ್ಯೆ ಹೆಚ್ಚಾಗಿರುವುದಿಲ್ಲ. 


ಈ) 


ಈ ಬಗ್ಗೆ ಶ್ರೀನಿವಾಸಮೂರ್ತಿಯವರ 
ಅಧ್ಯಕ್ಷತೆಯಲ್ಲಿ ರಚಿಸಲಾಗಿದ್ದ ಆಡಳಿತಾತ್ಮಕ 


ಸುಧಾರಣಾ ಆಯೋಗ ನೀಡಿರುವ 
ಶಿಫಾರಸ್ಸನ್ನು ಕೂಡಲೇ ಜಾರಿಗೆ ತರಲು 
ಸರ್ಕಾರದಿಂದ ವಿಳಂಬವಾಗುತ್ತಿರಲು 


ಕಾರಣವೇನು; ಈ ಬಗ್ಗೆ ತುರ್ತಾಗಿ ಸರ್ಕಾರ 
ನಿರ್ಧಾರ ಕೈಗೊಂಡು ಸಿಬ್ಬಂದಿಗಳನ್ನು ಲೆಕ್ಕ 
ಇಲಾಖೆಗೆ ನೀಡಲು ಸರ್ಕಾರ ಅನುಸರಿಸುವ 
ವಿಧಿವಿಧಾನಗಳೇನು? 


ಶ್ರೀ ಶ್ರೀನಿವಾಸಮೂರ್ತಿ ರವರ ಅಧ್ಯಕ್ಷತೆಯಲ್ಲಿ 6ನೇ 
ವೇತನ ಆಯೋಗವು ರಚನೆಯಾಗಿರುತ್ತದೆ. ಸದರಿ 
ಆಯೋಗದ ವರದಿಯಲ್ಲಿ ಇಲಾಖೆಗಳ ವಿಲೀನದ 
ಸಂಬಂಧ ಸಹಕಾರ ಲೆಕಪರಿಶೋಧನಾ 
ಇಲಾಖೆಯನ್ನು ರಾಜ್ಯ ಲೆಕ್ಕಪರಿಶೋಧನಾ ಹಾಗೂ 
ಲೆಕ್ಕಪತ್ರ ಇಲಾಖೆಯ ಜೊತೆ ವಿಲೀನಕ್ಕೆ ಶಿಫಾರಸ್ಸು 
ಮಾಡಲಾಗಿರುತ್ತದೆ. .ಸದರಿ ಆಯೋಗದ ಈ 
ಶಿಫಾರಸ್ಸು ಸಲಹಾತವಾಗಿರುತ್ತದೆ. 


ಸಹಕಾರ ಸಂಘಗಳ ಲೆಕ್ಕಪರಿಶೋಧನೆಯು ರಾಜ್ಯ 
ಲೆಕಪತ್ರ ಇಲಾಖೆಯ ಲೆಕ್ಕಪರಿಶೋಧನೆಗಿಂತ 
ಸಂಪೂರ್ಣ ಭಿನ್ನವಾಗಿರುತ್ತದೆ. ಸಹಕಾರ ಸಂಘಗಳ 
ಕಾಯ್ದೆ 1959 ಕಲಂ 63(1) ರಿಂದ 63(20) ರವರೆಗಿನ 
ಹಾಗೂ ಸೌಹಾರ್ದ ಕಾಯ್ಲೆ ಕಲಂ 3301) ರಿಂದ 
33(20) ರವರೆಗಿನ ಎಲ್ಲಾ ಶಾಸನಬದ್ಧ 
ಕರ್ತವ್ಯಗಳನ್ನು ಹಾಗೂ ಸಹಕಾರ ಸಂಘಗಳ 
ನಿಯಮ 1960 ರ ನಿಯಮ 29 ರಂತೆ ಶಾಸನಬದ್ದ 
ಜವಾಬ್ಕಾರಿಗಳನ್ನು ಲೆಕ್ಕಪರಿಶೋಧನಾ ಇಲಾಖೆಯು 
ನಿರ್ಮಹಿಸಬೇಕಾಗಿದ್ದು, ಸಹಕಾರ ಸಂಘಗಳ 
ಹಿತದೃಷ್ಠಿಯಿಂದ ಇಲಾಖೆಯನ್ನು ಸ್ವತಂತ್ರವಾಗಿ 
ಉಳಿಸುವ ಅಗತ್ಯವಿರುತ್ತದೆ, ಈ ಹಿನ್ನೆಲೆಯಲ್ಲಿ 
ಲೆಕ್ಕಪರಿಶೋಧನಾ ಇಲಾಖೆಯನ್ನು ರಾಜ್ಯ ಲೆಕ್ಕಪತ್ರ 
ಇಲಾಖೆಗೆ ಸ ನ್ನ 


ಉಳಿಸಲು ಸರ್ಕಾರವು ನಿರ್ಣಯ ಕೈಗೊಂಡಿದ್ದು, 
ಈ ನಿರ್ಣಯವನ್ನು ಸಿಆಸುಇ ಇಲಾಖೆಗೆ (ಆಡಳಿತ 
ಸುಧಾರಣೆ ತಿಳಿಸಲಾಗಿರುತ್ತದೆ. 


ಸಿಒ 03 ಸಿಎಲ್‌ಎಮ್‌ 2021 (ಇ) 


ia, ಮೋ 
(ಎಸ್‌.ಟಿ.ಸೋಮಶೇಖರ್‌) 
ಸಹಕಾರ ಸಚಿವರು 


(wo 
ಸಹಳಾರ ಸಂಘಗಳ ಲೆಕ್ಕಪರಿಶೋಧನಾ ಇಲಾಯೆಯಲ್ಲಿ 2010-11ನೇ ಸಾಲಿಪ ಹಿಂದಿನ 3 ಸಾಲುಗಳ 
ಲೆಕ್ಕಪರಿಶೋಧನಾ ಶುಲ್ಕದ ವಿವರಗಳು ಈ ಕೆಳಕಂಡೆಂತಿವೆ. 


Audit Fee Statistics(ln Lakhs) 


0. el 998.67 
0.1 1 1096.2 
"1217.52 


Collection 
73774 


2878.49 
305.97 


5-0 


2010-11 1096.2 


3173.63 


Audit Cost Statistics(In Lakhs) 


Demand | Total Collection | Balance 
35-5 
35-0 
EI EL ELL 


ST 
ನಿರ್ದೇಶಕರು, 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಇಲಾಖೆ 


